Kerala Gazette No. 14 dated 3rd April 2018 . 
PART I 


Section iii 


सत्यमेव जयते 


GOVERN 


ಕಿಡಿಕಾಲ 


KERALA 


ಕೇರಳ ಸರಕಾರ 


ಕಾನೂನು ( ಶಾಸನ ರಚನೆ - ಎಚ್ ) ಇಲಾಖೆ 


ಅಧಿಸೂಚನೆ 


2017 ಏಪ್ರಿಲ್ 10, 
ನಂಬ್ರ 7932 / ಲೆಗ್ , ಎಚ್2/2017/ಕಾನೂನು, ತಿರುವನಂತಪುರಂ , 1192 ಮೀನ 27/ 

1939 ಚೈತ್ರ 20. 


2017 ಏಪ್ರಿಲ್ 10ನೇ ದಿನಾಂಕದಂದು ಕೇರಳ ರಾಜ್ಯಪಾಲರು ಪ್ರಖ್ಯಾಪಿಸಿದಂತಹ 
ಈ ಕೆಳಗಿನ ಅಧ್ಯಾದೇಶವನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ಈ ಮೂಲಕ 
ಪ್ರಕಟಿಸಲಾಗುವುದು. 


ರಾಜ್ಯಪಾಲರ ಆಜ್ಞಾಪ್ರಕಾರ , 


ಬಿ . ಜಿ. ಹರೀಂದ್ರನಾಥ್ , 
ಕಾನೂನು ಕಾರ್ಯದರ್ಶಿ. 


G, 21 /2017/ GPC. 


39 


– 


1 
. 


2017ರ 4ನೇ ನಂಬ್ರ ಅಧ್ಯಾದೇಶ 
2017ರ ಕೇರಳ ಸಹಕಾರಿ ಸಂಘಗಳ (ತಿದ್ದುಪಡಿ) ಅಧ್ಯಾದೇಶ 
ಭಾರತ ಗಣರಾಜ್ಯದ ಆರುವತ್ತೆಂಟನೇ ವರ್ಷದಲ್ಲಿ ಕೇರಳ ರಾಜ್ಯಪಾಲರಿಂದ 
ಪ್ರಖ್ಯಾಪಿಸಲ್ಪಟ್ಟಿತು. 
1969ರ ಕೇರಳ ಸಹಕಾರಿ ಸಂಘಗಳ ಅಧಿನಿಯಮವನ್ನು ಮತ್ತಷ್ಟು 

ತಿದ್ದುಪಡಿಮಾಡುವುದಕ್ಕಿರುವ 

ಒಂದು 

ಅಧ್ಯಾದೇಶ 
ಪೀಠಿಕೆ -ಕೇರಳ ರಾಜ್ಯ ವಿಧಾನ ಸಭೆಯು ಅಧಿವೇಶನದಲ್ಲಿಲ್ಲದಿರುವುದರಿಂದಲೂ ತಾನು 
ತುರ್ತುಕ್ರಮ ಕೈಗೊಳ್ಳುವ ಅವಶ್ಯಕ ಸನ್ನಿವೇಶವು ಅಸ್ತಿತ್ವದಲ್ಲಿದೆ ಎಂದು ಕೇರಳ ರಾಜ್ಯಪಾಲರಿಗೆ 
ಮನವರಿಕೆಯಾಗಿರುವುದರಿಂದಲೂ ; 

ಈಗ, ಆದುದರಿಂದ, ಭಾರತ ಸಂವಿಧಾನದ 213ನೇ ಅನುಚ್ಛೇದದ (1) ನೇ ಖಂಡ 
ಪ್ರಕಾರ ನೀಡಲ್ಪಟ್ಟ ಅಧಿಕಾರಗಳನ್ನು ವಿನಿಯೋಗಿಸಿ ಕೇರಳ ರಾಜ್ಯಪಾಲರು ಈ ಕೆಳಗಿನ 
ಅಧ್ಯಾದೇಶವನ್ನು ಪ್ರಖ್ಯಾಪಿಸುವರು: 

1. ಸಣ್ಣ ಹೆಸರು ಮತ್ತು ಪ್ರಾರಂಭ. (1) ಈ ಅಧ್ಯಾದೇಶವನ್ನು 2017ರ ಕೇರಳ 
ಸಹಕಾರಿ ಸಂಘಗಳ ( ತಿದ್ದುಪಡಿ) ಅಧ್ಯಾದೇಶವೆಂದು ಕರೆಯಬಹುದು. 

(2) ಇದು ಕೂಡಲೇ ಜಾರಿಗೆ ಬರುವುದಾಗಿದೆ. 
2. ತಾತ್ಕಾಲಿಕವಾಗಿ ತಿದ್ದುಪಡಿಮಾಡಬೇಕಾದ 1969ರ 21ನೇ ಅಧಿನಿಯಮ . ಈ 
ಅಧ್ಯಾದೇಶವು ಅಸ್ತಿತ್ವದಲ್ಲಿರುವ ಕಾಲಾವಧಿಯಲ್ಲಿ, 1969ರ ಕೇರಳ ಸಹಕಾರಿ ಸಂಘಗಳ 
ಅಧಿನಿಯಮ ( 1969ರ 21 ), ( ಇನ್ನು ಮುಂದೆ ಪ್ರಧಾನ ಅಧಿನಿಯಮವೆಂದು 
ಉಲ್ಲೇಖಿಸಲ್ಪಡುವುದು )ಕ್ಕೆ 3ರಿಂದ 10ರ ವರೆಗಿನ ವಿಭಾಗಗಳಲ್ಲಿ ನಿರ್ದಿಷ್ಟಪಡಿಸಿರುವ 
ತಿದ್ದುಪಡಿಗಳಿಗನುಸಾರವಾಗಿ ಪ್ರಾಬಲ್ಯವಿರುವುದಾಗಿದೆ. 

3. 2ನೇ ವಿಭಾಗದ ತಿದ್ದುಪಡಿ, ಪ್ರಧಾನ ಅಧಿನಿಯಮದ 2ನೇ ವಿಭಾಗದಲ್ಲಿ ( ಐಎ) 
ಖಂಡದ ಬದಲು ಈ ಕೆಳಗಿನ ಖಂಡವನ್ನು ಸೇರಿಸತಕ್ಕದ್ದು, ಅದೇನೆಂದರೆ: 

40 


“(ಐಎ) ಜಿಲ್ಲಾ ಸಹಕಾರಿ ಬ್ಯಾಂಕ್ ” ಎಂದರೆ , ಒಂದು ಕಂದಾಯ 
ಜಿಲ್ಲೆಯಲ್ಲಿ ಅಧಿಕಾರ ವ್ಯಾಪ್ತಿಯಿರುವ ಮತ್ತು ಪ್ರಾಥಮಿಕ ಕೃಷಿ ಸಾಲ ಸಂಘಗಳು ಮತ್ತು ನಗರ 
ಸಹಕಾರಿ ಬ್ಯಾಂಕ್‌ಗಳು, ಮಾತ್ರ ಅದರ ಸದಸ್ಯರುಗಳಾಗಿರುವ ಮತ್ತು ಅದರ ಸದಸ್ಯರುಗಳಿಗೆ 
ಮತ್ತು ವ್ಯಕ್ತಿಗಳಿಗೆ ಸಾಲ ನೀಡುವುದಕ್ಕಾಗಿ ನಿಧಿಯನ್ನು ಸಂಗ್ರಹಿಸುವ ಮುಖ್ಯ ಗುರಿಯನ್ನು 
ಹೊಂದಿದ ಒಂದು ಕೇಂದ್ರೀಯ ಸಂಘ ಎಂದರ್ಥ;”; 

4 , 16ಎ ವಿಭಾಗದ ಬಿಟ್ಟುಬಿಡುವಿಕೆ. ಪ್ರಧಾನ ಅಧಿನಿಯಮದ 16ಎ ವಿಭಾಗವನ್ನು 
ಬಿಟ್ಟುಬಿಡತಕ್ಕದ್ದು. 

5. 18ನೇ ವಿಭಾಗದ ತಿದ್ದುಪಡಿ. - ಪ್ರಧಾನ ಅಧಿನಿಯಮದ 18ನೇ ವಿಭಾಗದಲ್ಲಿ , 
(1) ನೇ ಉಪ-ವಿಭಾಗದ ಎರಡನೇ ಷರತ್ತಿನ ನಂತರ ಈ ಕೆಳಗಿನ ಷರತ್ತನ್ನು ಸೇರಿಸತಕ್ಕದ್ದು, 
ಅದೇನೆಂದರೆ: 

- ಅದೂ ಅಲ್ಲದೆ , ಒಂದು ಜಿಲ್ಲಾ ಸಹಕಾರಿ ಬ್ಯಾಂಕಿಗೆ, ಅದರ ಕಾರ್ಯಚರಣಾ 
ಪ್ರದೇಶದಲ್ಲಿ ಕಾರ್ಯವೆಸಗುವ ಪ್ರಾಥಮಿಕ ಕೃಷಿ ಸಾಲ ಸಂಘಗಳ ಮತ್ತು ನಗರ ಸಹಕಾರಿ 
ಬ್ಯಾಂಕ್‌ಗಳ ಹೊರತಾದ, ಈ ಅಧಿನಿಯಮದ ಉಪಬಂಧಗಳ ಪ್ರಕಾರ ನೋಂದಣಿ ಮಾಡಿದ 
ಯಾವುದೇ ಸಹಕಾರಿ ಸಂಘವನ್ನು ನಾಮಮಾತ್ರ ಅಥವಾ ಸಹ ಸದಸ್ಯರನ್ನಾಗಿ 
ಸೇರಿಸಬಹುದಾಗಿದೆ. ”. 

6. 19ಎ ವಿಭಾಗದ ಬಿಟ್ಟುಬಿಡುವಿಕೆ . ಪ್ರಧಾನ ಅಧಿನಿಯಮದ 19ಎ ವಿಭಾಗವನ್ನು 
ಬಿಟ್ಟುಬಿಡತಕ್ಕದ್ದು. 
7. 28ನೇ ವಿಭಾಗದ ತಿದ್ದುಪಡಿ, ಪ್ರಧಾನ ಅಧಿನಿಯಮದ 28ನೇ ವಿಭಾಗದಲ್ಲಿ, 

( ) (1) ನೇ ಉಪ- ವಿಭಾಗದ 3ನೇ ಷರತ್ತನ್ನು ಬಿಟ್ಟು ಬಿಡತಕ್ಕದ್ದು; 

(ii ) (1ಎಚ್) ಉಪ- ವಿಭಾಗದಲ್ಲಿ ಅತೀ ಕಡಿಮೆ ಒಂದು ” ಎಂಬ ಪದಗಳಿಗೆ 
ಬದಲು ಅತೀ ಕಡಿಮೆ ಎರಡು ” ಎಂಬ ಪದಗಳನ್ನು ಸೇರಿಸತಕ್ಕದ್ದು; 

- (i) (18) ಉಪ- ವಿಭಾಗವನ್ನು ಬಿಡತಕ್ಕದ್ದು. 

8. 28ಎಬಿ ವಿಭಾಗದ ತಿದ್ದುಪಡಿ. ಪ್ರಧಾನ ಅಧಿನಿಯಮದ 28ಎಬಿ ವಿಭಾಗದ 
( 2) ನೇ ಉಪ- ಖಂಡದ ನಂತರ ಈ ಕೆಳಗಿನ ಉಪ- ಖಂಡವನ್ನು ಸೇರಿಸತಕ್ಕದ್ದು, 
ಅದೇನೆಂದರೆ : 

41. 


cCH 


(3) ಒಂದು ಸಂಘದ ಯಾವುದೇ ಸದಸ್ಯನಿಗೆ ಸತತವಾಗಿ ಎರಡು ಕಾಲಾವಧಿಗಿಂತ 
ಹೆಚ್ಚು ಕಾಲಾವಧಿಗೆ ಅದರ ಅಧ್ಯಕ್ಷನಾಗಿ ಅಥವಾ ಉಪಾಧ್ಯಕ್ಷನಾಗಿ ಸ್ಥಾನ ವಹಿಸಲು 
ಅರ್ಹತೆಯಿರುವುದಿಲ್ಲ: 

ಆದರೆ , ( 3 ) ನೇ ಉಪ- ವಿಭಾಗದಲ್ಲಿ ಒಳಗೊಂಡಿರುವ ಉಪಬಂಧಗಳು , ಈ 
ಅಧ್ಯಾದೇಶದ ಪ್ರಾರಂಭ ದಿನಾಂಕದಂದು ಸಂಘಗಳ ಅಧ್ಯಕ್ಷರಾಗಿಯೋ ಉಪಾಧ್ಯಕ್ಷರಾಗಿಯೋ 
ಸ್ಥಾನವಹಿಸುವವರಿಗೆ ಅವರು ಅಸ್ತಿತ್ವದಲ್ಲಿನ ಕಾಲಾವಧಿಯನ್ನು ಪೂರ್ತಿಗೊಳಿಸುವವರೆಗೆ 
ಅನ್ವಯವಾಗುವುದಲ್ಲ .”. 

9. 32ನೇ ವಿಭಾಗದ ತಿದ್ದುಪಡಿ, ಪ್ರಧಾನ ಅಧಿನಿಯಮದ 32ನೇ ವಿಭಾಗದ (1) ನೇ 
ಉಪ- ವಿಭಾಗದಲ್ಲಿ, 3ನೇ ಷರತ್ತಿನ ನಂತರ ಅಸ್ತಿತ್ವದ ವಿವರಣೆಯನ್ನು, ವಿವರಣೆ II ಎಂದು 
ಅಂಕಿತಗೊಳಿಸತಕ್ಕದ್ದು ಹಾಗೂ ಆ ರೀತಿ ಅಂಕಿತಗೊಳಿಸಿದ ವಿವರಣೆ II ರ ಮೊದಲು ಈ ಕೆಳಗಿನ 
ವಿವರಣೆಯನ್ನು ಸೇರಿಸತಕ್ಕದ್ದು, ಅದೇನೆಂದರೆ: 

“ ವಿವರಣೆ [. ಈ ಷರತ್ತಿನ ಉದ್ದೇಶಗಳಿಗಾಗಿ , ಆರ್ಥಿಕ ನೆರವು ಎಂಬುವುದರಲ್ಲಿ, 
ಕೇರಳ ಸಹಕಾರಿ ಅಭಿವೃದ್ಧಿ ಹಾಗೂ ಕಲ್ಯಾಣ ನಿಧಿ ಮಂಡಳಿ, ಕೇರಳ ರಾಜ್ಯ ಸಹಕಾರಿ 
ಠೇವಣಿ ಖಾತ್ರಿ ನಿಧಿ ಮಂಡಳಿಯು ಜಾರಿಗೊಳಿಸಿದ ಠೇವಣಿ ಖಾತ್ರಿ ಸೀಮ್, ಕೇರಳ 
ಸಹಕಾರಿ ಅಭಿವೃದ್ಧಿ ಹಾಗೂ ಕಲ್ಯಾಣ ನಿಧಿ ಮಂಡಳಿಯು ಜಾರಿಗೊಳಿಸಿದ ರಿಸ್ಕ್ ಫಂಡ್ 
ಸ್ವೀಮ್, ನಬಾರ್ಡ್, ರಾಷ್ಟ್ರೀಯ ಸಹಕಾರಿ ಅಭಿವೃದ್ದಿ ನಿಗಮ ಹಾಗೂ ರಾಜ್ಯದ ಅಥವಾ 
ಕೇಂದ್ರ ಸರಕಾರದ ನಿಯಂತ್ರಣೆಯಲ್ಲಿರುವ ಬೇರೆ ಯಾವುದೇ ಆರ್ಥಿಕ ಸಂಸ್ಥೆಯು ನೀಡುವ 
ಆರ್ಥಿಕ ಸಹಾಯ ಹಾಗೂ ಪ್ರಸ್ತುತ ಸಂಸ್ಥೆಗಳು ಖಾತ್ರಿಪಡಿಸುವ ಇತರ ಯಾವುದೇ ಆರ್ಥಿಕ 
ನೆರವೂ ಒಳಗೊಳ್ಳುವುದು.”. 

10 . ಅಸ್ತಿತ್ವದಲ್ಲಿರುವ ಜಿಲ್ಲಾ ಸಹಕಾರಿ ಬ್ಯಾಂಕುಗಳಿಗೆ ಸಂಬಂಧಿಸಿ ವಿಶೇಷ 
ಉಪಬಂಧಗಳು. (1 ) 2017ರ ಕೇರಳ ಸಹಕಾರಿ ಸಂಘಗಳ ( ತಿದ್ದುಪಡಿ) ಅಧ್ಯಾದೇಶ 
( 2017ರ 4 ) ದ ಪ್ರಾರಂಭದಂದು ಪ್ರಧಾನ ಅಧಿನಿಯಮದ ಅಥವಾ ಯಾವುದೇ 
ನ್ಯಾಯಾಲಯದ ಅಥವಾ ಟ್ರಿಬ್ಯೂನಲ್‌ನ ಅಥವಾ ಇತರ ಪ್ರಾಧಿಕಾರದ ಯಾವುದೇ 
ತೀರ್ಪಿನಲ್ಲೋ ಡಿಗ್ರಿಯಲ್ಲೋ ಆದೇಶದಲ್ಲೋ ಏನೇ ಒಳಗೊಂಡಿದ್ದರೂ , 

( ಎ) ಈ ಅಧ್ಯಾದೇಶದ ಪ್ರಾರಂಭ ದಿನಾಂಕದಿಂದ ಪ್ರಾಥಮಿಕ ಕೃಷಿ ಸಾಲ 
ಸಂಘಗಳ ಮತ್ತು ನಗರ ಸಹಕಾರಿ ಬ್ಯಾಂಕುಗಳ ಹೊರತಾದ ಒಂದು ಜಿಲ್ಲಾ ಸಹಕಾರಿ 
ಬ್ಯಾಂಕಿನ ಸದಸ್ಯರುಗಳು ಅಂತಹ ಪ್ರಾರಂಭದಂದು ಅಂತಹ ಜಿಲ್ಲಾ ಸಹಕಾರಿ ಬ್ಯಾಂಕುಗಳ 
ನಾಮಮಾತ್ರ ಅಥವಾ ಸಹ ಸದಸ್ಯರುಗಳಾಗುವರು. 

42 


( ಬಿ) ಅಂತಹ ಪ್ರಾರಂಭದಂದು ಜಿಲ್ಲಾ ಸಹಕಾರಿ ಬ್ಯಾಂಕಿನ ಅಧಿಕೃತ 
ಸ್ಥಾನದಲ್ಲಿರುವ ಕಮಿಟಿಯು ಅಸ್ತಿತ್ವದಲ್ಲಿಲ್ಲದಾಗುವುದು ಹಾಗೂ ರೆಜಿಸ್ಟಾರ್‌ರಿಗೆ ಒಂದು ಹೊಸ 
ಕಮಿಟಿಯನ್ನೋ ಸಂಘದ ಸದಸ್ಯರಲ್ಲದ ಒಂದೋ ಅದಕ್ಕಿಂತ ಹೆಚ್ಚೇ ಆಡಳಿತಗಾರನನ್ನೋ 
ಆಡಳಿತಗಾರರನ್ನೋ ಆದೇಶದಲ್ಲಿ ನಿರ್ದಿಷ್ಟಪಡಿಸಬಹುದಾದ ರೀತಿಯಲ್ಲಿ ಆರು ತಿಂಗಳಿಗಿಂತ 
ಮೀರದ ಒಂದು ಕಾಲಾವಧಿಗೆ ಬ್ಯಾಂಕಿನ ವ್ಯವಹಾರಗಳನ್ನು ನಿರ್ವಹಿಸುವುದಕ್ಕಾಗಿ ನೇಮಿಸಲು 
ಅಧಿಕಾರವಿರುವುದಾಗಿದೆ ಹಾಗೂ ಪ್ರಸ್ತುತ ಕಾಲಾವಧಿಯನ್ನು, ರೆಜಿಸ್ಟಾರ್‌ರವರಿಗೆ ತಮ್ಮ 
ವಿವೇಚನಾಧಿಕಾರವನ್ನು ಉಪಯೋಗಿಸಿ ಕಾಲಾನುಕಾಲಗಳಲ್ಲಿ ವಿಸ್ತರಿಸಬಹುದಾಗಿದೆ, ಆದರೆ ಒಟ್ಟು 
ಕಾಲಾವಧಿಯು ಒಂದು ವರ್ಷಕ್ಕಿಂತ ಮೀರತಕ್ಕದ್ದಲ್ಲ. 

( 2) ( 1 ) ನೇ ಉಪ- ವಿಭಾಗ ಪ್ರಕಾರ ನೇಮಿಸಲ್ಪಡುವ ಕಮಿಟಿಗೋ 
ಆಡಳಿತಗಾರನಿಗೋ , ಆಡಳಿತಗಾರರಿಗೋ ರೆಜಿಸ್ಟಾರ್‌ರವರ ನಿಯಂತ್ರಣೆಗೆ ಹಾಗೂ 
ಕಾಲಾನುಕಾಲಗಳಲ್ಲಿ ಆತನು ನೀಡಬಹುದಾದ ಅಂತಹ ನಿರ್ದೆಶಗಳಿಗೆ ಒಳಪಟ್ಟು, ಕಮಿಟಿಯ 
ಅಥವಾ ಸಂಘದ ಯಾವುದೇ ಅಧಿಕಾರಿಯ ಅಧಿಕಾರಗಳನ್ನು ವಿನಿಯೋಗಿಸುವ ಹಾಗೂ 
ಕರ್ತವ್ಯಗಳನ್ನು ನಿರ್ವಹಿಸುವ ಅಧಿಕಾರವಿರುವುದಾಗಿದೆ ಹಾಗೂ ಸಂಘದ ಹಿತಾಸಕ್ತಿಗೆ 
ಅಗತ್ಯವಾದ ಅಂತಹ ಕ್ರಮವನ್ನು ಕೈಗೊಳ್ಳಬಹುದಾಗಿದೆ. 

( 3) ಕಮಿಟಿಗಳ ಅಥವಾ ಆಡಳಿತಗಾರನ ಅಥವಾ ಆಡಳಿತಗಾರರ ಅಥವಾ 
ಅದರ ಅಥವಾ ಆತನ ಅಥವಾ ಅವರ ಕಾಲಾವಧಿಯು ಮುಕ್ತಾಯವಾಗುವುದಕ್ಕಿಂತ 
ಮುಂಚಿತವಾಗಿ, ಪ್ರಧಾನ ಅಧಿನಿಯಮದಲ್ಲಿ ಹಾಗೂ ಬ್ಯಾಂಕಿನ ಬೈಲಾಗಳಲ್ಲಿ ಒಳಗೊಂಡಿರುವ 
ನಿಬಂಧನೆಗಳಿಗೆ ಅನುಗುಣವಾಗಿ ಒಂದು ಹೊಸ ಕಮಿಟಿಯ ರೂಪೀಕರಣಕ್ಕೆ ಅಗತ್ಯವಾದಂತಹ 
ಏರ್ಪಾಡು ಮಾಡತಕ್ಕದ್ದು. 


ಪಿ . ಸದಾಶಿವಂ, 


ರಾಜ್ಯಪಾಲರು. 


43 


